ಡಾ| ಎಸ್‌. ರಾಜಶೇಖ 


ಹಂಪೆಯ ಕೃಷ್ಣದೇವರಾಯನ ಅಪೂರ್ವ ವಿಗ್ರಹ 


ವಿಜಯನಗರದ ಅರಸ ಕೃಷ್ಣದೇವರಾಯನು ಕಳಿಂಗ 
ದಿಗ್ವಿಜಯ ಕೈಕೊಂಡಾಗ ಮೊದಲು ಮುತ್ತಿದುದು 
ಉದಯಗಿರಿ ರಾಜ್ಯದ ಮಖ್ಯ ಪಟ್ಟಣವಾದ ಉದಯ 


ಗಿರಿಯನ್ನು. ಕ್ರಿ. ಶ. ೧೫೧೨ರಲ್ಲಿ ಗಿರಿಕೊ 
ಯನು ಮುತ್ತಿದರೂ ಅದನು ತನ್ಹ ವಶವಾಗಿರಿಸಿ 
ಮ ತಾ CX he 

ಕೊಂಡಿದು ಕಿ.ಶ. ೧೫೧೩ರಲ್ಲಿ: ಉದಯಗಿರಿಯನು 
ಪ್‌ ೧ A 

ಜಯಸಿದ ನಂತರ ಕೃಷ್ಣ ಷೆ ಷ್ಲೆದೇವ ಯನು ಅರಸಿಯರಾದ 

ತಿರುಮಲಾದೇವಿ ಮತ್ತು ಚಿನ್ನಾದೇವಿಯರೊಂದಿಗೆ 

ತಿರುಪತಿ ಮತ್ತು ಶ್ರೀಶೈೆ ಲಗಳಿಗೆ ಹೋಗಿ ಅಲಿ ಕ್ರಮವಾಗಿ 

ಲ ನೌ 


ವೆಂಕಟೇಶ್ವರ ಮತ್ತು ಮಲ್ಲಿಕಾರ್ಜುನ ದೇವರನ್ನು 
ಪೂಜಿಸಿ, ದಾನಗಳನ್ನಿತ್ತು ರಾಜಧಾನಿ ವಿಜಯನಗರಕ್ಕೆ 
ಹಿಂದಿರುಗುವಾಗ ವಿಜಯದ ದ್ಯೋತಕವಾಗಿ ಉದಯ 
ಗಿರಿಯಿಂದ ಶ್ರೀ ನಾಲಕ ಷನ ಮೂರ್ತಿಯೊಂದನು 

ಲಣ EN 
ತನ್ನೊಂದಿಗೆ ತಂದನು, 


ರಾಜಧಾನಿಯಲ್ಲಿ ಆ ವಿಗ್ರಹದ ಪ್ರತಿಷಾ ಪನೆಗಾಗಿ 
ಹೊಸದಾಗಿ ದೇವಾಲಯವನ 
ಬಾಲಕೃಷ್ಣ ಫೇವಾಲಯ. 


i) 
ಬ (3 
, 


9 

ಟ್ರ [| 
ಸ 
sl 
ಈ 
ಛೆ 
೭ 
ಲ 
9 
5 
ಲ 
೦ 
[98 
ಕ 


ಕೃಷ್ಣ ಷ್ಣ ರಾಯರು ಉದಯಗಿರಿಯಿಂದ ಬಿಜೆಮಾಡಿಸಿ 
ಕಡದು ಬಂದ ಶ್ರೀಬಾ ಎಲಕೃ ಷ್ಣದೇವರ ಪ್ರತಿಷ್ಠೆಯ 
ಮಾಡಿ, ಆ ಪ ತಿಷ್ಕೆ ಕಾಲದಲ್ಲಿ ಕೃಷ್ಣದೇವರಿಗೆ ನವ ರತ್ನ 
ಖಚಿತ ನಾನಾ ವಿಧ ಅಭರಣಗಳನ್ನು 


ಸುವರ್ಣರಜತಾ 


ಕೆ 
ಎಬಿ ಗಲ ಇದ್ದ. ದ್‌ ಹ್‌ ಷ್ಠ 
ದ್ಲುಪಕರಣಗಳೆನೂ*” ಸಮರ್ಪಿಸಿದನೆಂದು ವರ್ಣಿಸ 


ಬಾಲಕೃಷ್ಣ ದೇವಾಲಯವು ಗರ್ಭಗೃಹ. ಪ್ರದಕ್ಷಣಾ 
ಪಥ, ಸುಕನಾಸಿ, ಅರ್ಧಮಂಟಪ, ನವರಂಗ, ಮಖ 
ಮಂಟಪಗಳನ್ನೂ . ಪರಿವಾರ ದೇವತೆಗಳಿಗಾಗಿ ಚಿಕ್ಕೆ 


ದೇವಾಲಯಗಳನ್ನೂ ಹೊಂದಿದೆ. ಮುಖಮಂಟಪದ 
ಕಂಬಗಳ ಮೇಲೆ ಅನೇಕ ಉಬ್ಬುಶಿಲ್ಪಗಳನ್ನು 
ಕೆತ್ತಲಾಗಿದೆ. ಈ ಶಿಲ್ಪ ಗಳು ಹೆಚ್ಚಾಗಿ ವೈಷ್ಣವ 
ಸಂಪ್ರದಾಯಕ್ಕೆ ಸೇರಿದವುಗಳಾಗಿವೆ. ಮಾಖಮಂಟ ;ಪದ 
ಮಲಕ ಸಾಲಿನ (ಗರ್ಭಗೃಹ ಹಕ್ಕೆ acl ಇರುವ) 
ಕಂಬವೊಂದರಲ್ಲಿ ಪಶ್ಚಿ ಮದ ತಗಣ 
ವೊಂದು ವಿಶಿಷ ಪ್ರವಾದುದಾಗಿದೆ. Ws ಶಿಲ ದಲ್ಲಿ 
ದೇವರಾಯನು ತ್ರಿಭಂಗಿಯಲ್ಲಿ ನಿ 

ಬಾಲಕೃಷ್ಣನ ಪ್ರತಿಮೆಯ ಮುಂದೆ ಅಂಜಲಿಹಸ್ತದಲ್ಲಿ 
ಬಾಲಕೃಷ್ಣನನ್ನು 


ವಿ 
ಇದಾ ಬ. 
೦ 


೧೧೨ 
(ಲೆ 
ಮಂಡಿ ಊರಿ ನಡೆಯುತ್ತಿರುವ ಭಂಗಿಯಲ್ಲಿ ತೋರಿಸ 


ಲಾಗಿದೆ. ಬಲಗೈಯಲ್ಲಿ ಬೆಣ್ಣೆಯ ಮುದ್ದೆ ಯನ್ನೂ 
ಐ 


ಜಿ ಇಳ ಖೆ. 
ಕ ಪ್ಲದೇವರಾಯನು 
Pe) 


ಉಟ್ಟಿದ್ದು ತೆರೆದ ಕೋಟಿನಂತಹ ಮೇಲಂಗಿಯನ್ನು 
ಧರಿಸಿದ್ದಾ ನೆ. ತಲೆಯ ಮೇಲೆ ಧರಿಸಿದ ಟೋಪಿ ಎತ್ತರ 
ವಾಗಿರದೆ ಗಿಡ್ಡಾಗಿದ್ದು , ಚೆದಂಬರಂದಲ್ಲಿಯ ನಟರಾಜ 
ದೇವಸ್ಥಾನದಲ್ಲಿಯ ಕ್ರ ೈಷ್ಟದೇವರಾಯನ ಶಿಲ್ಪದಲ್ಲಿದ್ದ ತೆ 


ಬಾಲಕೃಷ್ಣನು ಮಂಡೆ ಊರಿ ನಡೆಯುತ್ತಿರುವ ಭಂಗಿ 
ಯಲ್ಲಿ ಇರದೆ ಪೀಠದ ಮೇಲೆ ಕುಳಿತ ಭಂಗಿಯಲ್ಲಿರುವದು 
ಗಮನಾರ್ಹ. ಕೃಷ್ಣದೇವರಾಯನು ಉದಯಗಿರಿಯಿಂದ 
ವಿಜಯನಗರಕ್ಕೆ ಬಿಜಯ ಮಾಡಿಸಿದ ಸಲಕ್ಕಷ್ಣ ಷ್ಣ ನಿಗೆ 
ದೇವಾಲಯವನ್ನು ಕಟ್ಟಿದುದಲ್ಲದೆ, ತನ್ನ ಭ ಕ್ವಿಯನ್ನು 
ಮೇಲೆ ವರ್ಣಿ ಸಲಾದ ಶಲ ) ವೊಂದರಲ್ಲಿ ಆಬಿಕಾಮರವಾಗಿ 
ಉಳಿಯುವಂತೆ ಮಾಡಿದ್ದಾನೆ ನೆ. ಕೃಷ್ಣ 4 ದೇವರಾಯನ 
ಅನೇಕ ಶಿಲ್ಪ ಗಳು ೬. ಹ ಈ “ತಿ ದೇವರನ್ನು 
ಪೂಜಿಸು ತ್ತಿರು ವ ಶಿಲ್ಪವು ಬೆ ಲೂ ಕಂಡು ಬಂದಿಲ್ಲ. 


2. C. Shivarama Murthy : ‘Balakrishna From Hampi in the Madras Museum’, 
Journal of Oriental Research, Madras, Vol. 10, 1936, pp. 275-76 


ಗರ್ಭಗುಡಿಯಲ್ಲಿ ಪ್ರ ತಿಷ್ಕೆ ಮಾಡಲಾಗಿದ್ದ ಬಾಲ 

ಕೃಷ್ಣನ ವಿಗ್ರಹವು ಪ ರ್ರಸ್ತುತ ಮದ್ರಾಸದಲ್ಲಿಯ ಸರಕಾರದ 

ವಸ್ತುಸಂಗ್ರಹಾಲಯದಲ್ಲಿದೆ.2 ಈ ಮೂರ್ತಿಯಲ್ಲಿ 
೨೪ 


ಇತಿಹಾಸ ದರ್ಶನ: 


